ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಹಾರುತಿಲ್ಲದ ಪ್ರಕ್ನೆ ಸಂಖ್ಯೆ 1462 


ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 


ತರಿಸಬೇಕಾದ ದಿನಾಂಕ 


19.02.2018 


ಉತ್ತರಿಸುವ ಸಚಿವರು 


ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


[ot 


ವ 
kf ಪ್ರಶ್ನೆ 


ಉತ್ತರ 


ಅ) |ಕರ್ನಾಟಿಕ ರಾಜ್ಯದ ಬೆಳಗಾವಿ, ವಿಜಯಪುರ, 
ಬನಗಲಕೋಟೆ, ಬೀದರ್‌, ಕಲ್ಬುರ್ಗಿ, ಕೊಪ್ಪಳ, 


ಹುಭ್ಯಳ್ಳಿ- -ಧಾರವಾಡ, ಗದಗ, ಹಾವೇರಿ ಮತ್ತು 


ಬಳ್ಳಾರಿ ಜಿಲ್ಲೆಗಳಲ್ಲಿ ವಾವಾಗಿರುವ 
ಹೂವಾಡಿಗ' ಮಾಳಿ,  ಮಾಲಗಾರ್‌, 
ಹುಗಾರ್‌, : ಹೊಗಾರ್‌, ತೋಟಿಗಾರ್‌, 
ಘುಲ್‌ಮಾಲಿ,  ಪೂಲವಾಲಿ, ಲಾರಿ, 


ಘೂಲಾರಿ, ಕ್ಷಶಿಯಮಾಳಿ, ಜೀರ್‌ ಸಮಾಜ 
ಬಹಳ ಹಿಂದೆಯೇ ಹಿಂದು ಲಿಂಗಾಯತ್‌ 
ಪಂಗಡದ ಜೊತೆಗೆ ಗುರುತಿಸಿಕೊಂಡಿದ್ದ 
ಹಲವು ಮಂದಿ ಕೆಲವು ಪ್ರಕರಣಗಳಲ್ಲಿ 
ಂಂದೂ ಲಿಂಗಾಯತ್‌ನಿಂದ ಬೇರ್ಪಡಿಸಿ, 
12ಎನಿ ಸೇರ್ಪಡೆ ಮಾಡುವ ನ್ಯಾಯಾಲಯದ 
ಆದೇ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಕೈಗೊಂಡ ಕ್ರಮ ಬಗ್ಗೆ ಸಂಪೂರ್ಣ 
ಮಾಹಿತಿಯನ್ನು ನೀಡುವುದು? 


ಕರ್ನಾಟಕ ರಾಜ್ಯದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, 
ಬೀದರ್‌, ಕಲ್ಬುರ್ಗಿ, ಕೊಪ್ಪಳ, ಹುಬ್ಯಳ್ಳಿ-ಧಾರವಾಡ, ಗದಗ, 
ಹಾಪೇರಿ ಮತ್ತು ಬೆಳ್ಳಾರಿ ಜಿಲ್ಲೆಗಳಲ್ಲಿ ವಾಸವಾಗಿರುವ ಹೂವಾಡಿಗ, 
ಮಾಳಿ, ಕನನ | ಹುಗಾರ್‌, ಹೂಗಾರ್‌, ತೋಟಿಗಾಛ್‌, 
ಘುಲ್‌ಮಾಲಿ, ಪೂಲವಾಲಿ, ಘುಲಾರಿ, ಘೂಲಾರಿ, ಕ್ಷತ್ರಿಯಮಾಳಿ, 
ಜೀರ್‌ ಸಮಾಜ ಬಹಳ ಹಿಂದೆಯೇ ಹಿಂದು "ಅಂಗಾಯತ್‌ 
ಪಂಗಡದ ಜೊತೆಗೆ ಗುರುತಿಸಿಕೊಂಡಿದ್ದ ಹಲವು ಮಂದಿ ಕೆಲವು 
ಪ್ರಕರಣಗಳಲ್ಲಿ ಹಿಂದೂ ಲಿಂಗಾಯತ್‌ನಿಂದ ಬೇರ್ಪಡಿಸಿ, 2 ಎಗೆ 
ಸೇರ್ಪಡೆ. ಮಾಡುವ ವಿಷಯವು ಸರ್ಕಾರದ "ಗಮನಕ್ಕೆ ಬಂದಿದೆ. 

ಈ ಬಗ್ಗೆ ಆಯೋಗವು - ಈಗಾಗಲೇ ಸ್ವೀಕರಿಸಿದ 
ಮನವಿಗಳ ಮೇಲೆ” ಬಹಿರಂಗ ವಿಚಾರಣೆಯನ್ನು ಪೂರ್ಣಗೊಳಿಸಿದೆ. 
ಈ: ಜಾತಿಗಳ ಕುರಿತಂತೆ ಆಯೋಗವು ಅಧ್ಯಯನ ಮಾಡಿ ಒಂದಯ 
ಸೂಕ್ತ ವರದಿಯನ್ನು ಸರ್ಕಾರಕ್ಕೆ ಸಃ ಸಲಿದೆ. 


ಸಂಖ್ಯೆ: ಹಿಂವಕ 58 ಬಿಸಿಎ 2018 


0 


[gee 


(ಹೆಚ್‌. ಆಂಜನೇಯ) 
ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ “ವರ್ಗಗಳ ಕಲ್ಯಾಣ ಸಚಿವರು 


